ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


' ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಪ್ರಶ್ನೆ 


ಅ) ಕಳೆದ 3 ವರ್ಷಗಳಿಂದ ಬೆಂಗಳೂರು 
ನಗರದಲ್ಲಿ ಅಂತರಾಷ್ಟೀಯ ಮಟ್ಟದ ಟೆಕ್‌ 
ಸಮ್ಮಿಟ್‌ ಕಾರ್ಯಕ್ರಮದಡಿಯಲ್ಲಿ ಎಷ್ಟು 
ದೇಶಗಳ ಕಂಪನಿಗಳು ಪಾಲ್ಗೊಂಡಿದ್ದವು; 
(ವರ್ಷವಾರು ವಿವರ ನೀಡುವುದು) 


"ಆ) ಸದರಿ ಕಾರ್ಯಕ್ರಮಗಳಿಂದ ರಾಜ್ಯಕ್ಕೆ 
ಎಷ್ಟು ಮೊತ್ತದ ಬಂಡವಾಳ ಹರಿದು 
ಬಂದಿರುತ್ತದೆ; (ವಿವರ ನೀಡುವುದು) 


ಇ) ಸದರಿ ಕಾರ್ಯಕ್ರಮಗಳಿಂದ ಇದುವರೆಗೆ 
ಕೈಗೊಂಡ ಕಾಮಗಾರಿಗಳಿಗೆ ಸಂಬಂಧಿಸಿದ 
ಭೌತಿಕ ಪ್ರಗತಿ, ಆರ್ಥಿಕ ಪ್ರಗತಿಗಳೇಮು? 
(ಮಾಹಿತಿ ನೀಡುವುದು) 


194 


ಶ್ರೀ ಪಿ.ಆರ್‌. ರಮೇಶ್‌ 
(ನಾಮನಿರ್ದೇಶನ ಹೊಂದಿದವರು) 
14.12.2021 


ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ನಾನ ಮತ್ತು ತಂತ್ರಜ್ಞಾನ, 
ವಿದ್ಯನ್ನಾನ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ 


ಮತ್ತು ಜೀವನೋಪಾಯ ಸಚಿವರು. 


ಕಳೆದ 3 ವರ್ಷಗಳಿಂದ ಬೆಂಗಳೂರು ನಗರದಲ್ಲಿ 
ಅಂತರಾಷ್ಟೀಯ ಮಟ್ಟದ ಟೆಕ್‌ ಸಮ್ಮಿಟ್‌ 
ಕಾರ್ಯಕ್ರಮದಡಿಯಲ್ಲಿ 2019 ರಿಂದ 2021ರವರೆಗೆ 
ಪಾಲ್ಗೊಂಡಿದ್ದ ದೇಶಗಳ ವರ್ಷವಾರು ವಿವರ ಈ 


ಕೆಳಕಂಡಂತಿರುತ್ತದೆ:- 


ಇವುಗಳಲ್ಲದೇ ಹಲವಾರು ಖಸNಲGCC ಹಾಗೂ 
ಸಂಶೋಧನಾ ಸಂಸ್ಥೆಗಳು ಸಹ 7h Summ ನಲ್ಲಿ 
ಪಾಲ್ಗೊಂಡಿರುತ್ತವೆ. 


ಆವಿಷ್ಕಾರಗಳು ಹಾಗೂ ಜಾಗತಿಕ ಮಟ್ಟದಲ್ಲಿ ನಡೆಯುವ 
ತಾಂತ್ರಿಕತೆಯ ಸಾಮರ್ಥ್ಯವನ್ನು ಪ್ರದರ್ಶಿಸಿ ಹಂಚಿಕೆ ಮಾಡುವುದು 
ಹಾಗೂ ಈ ವಲಯಗಳನ್ನು ಉನ್ನತೀಕರಿಸುವುದು ಬೆಂಗಳೂರು 
ಟೆಕ್‌ ಸಮ್ಮಿಟ್‌ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿರುತ್ತದೆ. 


ಈ ಟೆಕ್‌ ಸಮ್ಮಿಟ್‌ನಿಂದ ಪ್ರತ್ಯಕ್ಷವಾಗಿ ಯಾವುದೇ ಮೊತ್ತದ 
ಬಂಡವಾಳವು ಹರಿದು ಬರುವುದಿಲ್ಲ. ಆದರೆ ಪರೋಕ್ಷವಾಗಿ 
ರಾಜ್ಯದ ಆರ್ಥಿಕತೆ ಹಾಗೂ ಉದ್ಯೋಗಾವಕಾಶಗಳು ಅಭಿವೃದ್ಧಿ 
ಹೊಂದುತ್ತವೆ. ಮುಂದುವರೆದು, ಈ ಟೆಕ್‌ ಸಮ್ಮಿಟ್‌ಗಾಗಿ ದೇಶ 
ವಿದೇಶಗಳಲ್ಲಿ ತಾಂತ್ರಿಕ ವಿಷಯಗಳ ವಿಚಾರ 
ವಿವಿಮಯವಾಗುವುದು ಜಗತ್ತಿನಲ್ಲೇ ರಾಜ್ಯಕ್ಕೆ ಹೆಗಳಿಕೆಯಾಗಿಬೆ. 
ಮುಂದುವರೆದು ಪ್ರಸಕ್ತ ಸಾಲಿನ ಸಮಾವೇಶದಲ್ಲಿ ವಿವಿಧ 
ರಾಷ್ಟಗಳ ಸುಮಾರು 8 ಎಲೆಕ್ಟಾನಿಕ್ಸ್‌ ವಲಯದ ಕಂಪನಿಗಳು 
ರಾಜ್ಯದಲ್ಲಿ ಬಂಡವಾಳ ಹೂಡುವ ಬಗ್ಗೆ ಪ್ರಾಥಮಿಕ ಹಂತದ 


ಮಾತುಕತೆ ನಡೆಸಿರುತ್ತವೆ. 


| 
ಮಾಹಿತಿ ತಂತ್ರಜ್ಞಾನ/ಜೈವಿಕ ತಂತ್ರಜ್ಞಾನ ವಲಯದಲ್ಲಿ 


ತರಹದ ಬೃಹತ್‌ ಸಮ್ಮೇಳನಗಳಿಂದ ರಾಜ್ಯವು ಈ ಕೆಳಕಂಡ 
ಸ್ಥಾನಮಾನವನ್ನು ಗಳಿಸುವಲ್ಲಿ ಹಾಗೂ ಮುಂಬರುವ ದಿನಗಳಲ್ಲಿ 
ರಾಜ್ಯವು ತಾಂತ್ರಿಕತೆಯಲ್ಲಿ ಅಗ್ರಸ್ಮಾನದಲ್ಲಿರುಲು 
ಸಹಕಾರಿಯಾಗಿರುತ್ತದೆ.:- 


* ನೀತಿ ಆಯೋಗವು ಪ್ರಕಟಿಸಿರುವ ndia Innovation Index ನಲ್ಲಿ 
2019 ಹಾಗೂ 2020ರಲ್ಲಿ ಕರ್ನಾಟಕ ರಾಜ್ಯಕೆ ಪ್ರಥಮ ಶ್ರೇಣಿ 
ನೀಡಲಾಗಿದ್ದು, ಅತ್ಯಂತ ನಾವೀನ್ಯತಾ ಪೂರ್ಣ ರಾಜ್ಯವಾಗಿ 
ಕರ್ನಾಟಿಕವು ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. 

* ಪ್ರಸ್ತುತ ಭಾರತದಲ್ಲಿರುವ 80 ಯೂನಿಕಾರ್ನ್‌ಗಳ ಪೈಕಿ 
ಸುಮಾರು 37 ಯೂನಿಕಾರ್ನ್‌ಗಳು ಕರ್ನಾಟಕದಲ್ಲಿಯೇ 
ಸ್ಮಾಪನೆಯಾಗಿರುತ್ತವೆ. 

* ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ರಾಜ್ಯದಲ್ಲಿ ಐಟಿ ಆರ್ಥಿಕತೆಯು 
ಉತ್ತಮ ಚೇತರಿಕೆಯನ್ನು ಕಂಡಿದ್ದು, ಒಟ್ಟಾರೆ ಈ ಉದ್ಯಮವು 
ಶೇ.2-2.6 ರಷ್ಟು ಬೆಳೆದಿದ್ದ, ಮೊದಲ ಆರು ತಿಂಗಳಲ್ಲಿ 
ಉದ್ಯಮವು ಎರಡಂಕಿಯ ಬೆಳವಣಿಗೆಯನ್ನು ತೋರಿಸಿದೆ ಹಾಗೂ 
ಶೇ.12-14ರಷ್ಟು ಬೆಳೆಯುವ ನಿರೀಕ್ಲ್‌ಯಿದೆ. ಕಳೆದ 6 ವರ್ಷಗಳಲ್ಲಿ 
ಮೊದಲ ಬಾರಿಗೆ ರಾಜ್ಯವು ಈ ಬೆಳವಣಿಗೆಗೆ ಕಾರಣವಾಗಿದೆ. 

* ಎಲೆಕ್ಟ್ಯಾನಿಕ್ಸ್‌ ವಸ್ತುಗಳ ತಯಾರಿಕೆಯಲ್ಲಿ 
ದೇಶದಲ್ಲಿಯೇ ಕರ್ನಾಟಕವು, 4ನೇ ಸ್ಥಾನದಲ್ಲಿದೆ. ಭಾರತದ 
ಒಟ್ಟು ಎಲೆಕ್ಟ್ರಾನಿಕ್‌ ಕೈಗಾರಿಕಾ ಉತ್ಪಾದನೆಯ ಶೇ.10 ರಷ್ಟು 
ಪಾಲು ಕರ್ನಾಟಿಕದಾಗಿರುತ್ತದೆ. ಕರ್ನಾಟಿಕ ಸರ್ಕಾರವು ಈ 
ಕ್ಷೇತ್ರದಲ್ಲಿ ಬಂಡವಾಳವನ್ನು ಆಕರ್ಷಿಸಲು ವಿಶೇಷ 
ಪ್ರೋತ್ಸಾಹಕಗಳನ್ನು ಘೋಷಿಸಿದೆ. 

* ಜೈವಿಕ ಆರ್ಥಿಕತೆಯಲ್ಲಿ ದೇಶದಲ್ಲಿಯೇ ಕರ್ನಾಟಕವು 
ಮುಂದುವರೆದ ರಾಜ್ಯವಾಗಿರುತ್ತದೆ. 2020ರಲ್ಲಿ ರಾಜ್ಯದ ಜೈವಿಕ 
ಆರ್ಥಿಕತೆಯು ಸುಮಾರು $22.6 ಶತಕೋಟಿ ಮೌಲ್ಯದಾಗಿರುತ್ತದೆ. 
ಪ್ರಸಕ್ತ ಸಾಲಿನಲ್ಲಿ ಬಯೋಫಾರ್ಮ ಮತ್ತು ಮೆಡ್‌ಟೆಕ್‌ 
ವಲಯಗಳು ಒಟ್ಕಾಗಿ ಸುಮಾರು $9 ಶತಕೋಟಿ ಮೌಲ್ಯದ 
ಜೈವಿಕ ಆರ್ಥಿಕ ಮೌಲ್ಯವನ್ನು ಗಳಿಸಿವೆ ಮತ್ತು ರಾಜ್‌ಯದ 

ಜೈವಿಕ ಆರ್ಥಿಕತೆಯ 37 ಪ್ರತಿಶತಕ್ಕೂ ಹೆಚ್ಚಿನ ಕೊಡುಗೆ ನೀಡಿವೆ. 

ಕೋವಿಡ್‌-19 ಸವಾಲುಗಳ ನಡುವೆಯೂ ಕರ್ನಾಟಕ ಜೈವಿಕ 
ಆರ್ಥಿಕತೆಯು ಆರ್ಥಿಕ ವರ್ಷ 2021ರಲ್ಲಿ $244 ಶತಕೋಟಿಗೆ 

ಬೆಳೆದಿದೆ. ಕರ್ನಾಟಕ ಜೈವಿಕ ಆರ್ಥಿಕ ವರದಿ 2021ರ ಪ್ರಕಾರ ಈ 

ಹಣಕಾಸು ವರ್ಷದ ಮೊದಲಾರ್ಧವು 40 ಪ್ರತಿಶತದಷ್ಟು 

ಬೆಳವಣಿಗೆಯನ್ನು ದಾಖಲಿಸಿದೆ ಮತ್ತು ಈ ಹಣಕಾಸು ವರ್ಷದ 
ಅಂತ್ಯದ ವೇಳೆಗೆ $30 ಬಿಲಿಯನ್‌ ತಲುಪಲಿದೆ ಎಂದು 
ಅಂದಾಜಿಸಲಾಗಿದೆ. 


(ಐಟಿಬಿಟಿ 103 ಎಲ್‌ಸಿಎ೦ 2021) 


(ಡಾ! ಸಿ.ಎನ್‌. ಈಶ್ವಥ್‌ ನಾರಾಯಣ) 
ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ನಾನ ಮತ್ತು ತಂತ್ರಜ್ಞಾನ, 
ವಿದ್ಯನ್ಮಾನ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ 

ಮತ್ತು ಜೀವನೋಪಾಯ ಸಚಿವರು. 


